ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


174 


ಮಾನ್ಯ ಸದಸ್ಯರ ಹೆಸರು ಶ್ರೀ.ಬಿ.ಕೆ ಹರಿಪ್ರಸಾದ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ: 13.09.2021 
ಉತ್ತರಿಸುವ ಸಚಿವರು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು 
ಕ್ರಸಂ ಪ್ರಶ ಉತರ 
ಅ |ರಾಜ್ಯದಲ್ಲಿ ಇದೂವರೆವಿಗೂ ಎಷ್ಟು ದಿಪಾಂಕ:09.09.2021ರ ಅಂತ್ಯಕ್ಕೆ ರಾಜ್ಯದಲ್ಲಿ 18 
ಜನರಿಗೆ ಕೊರೋನಾ ಲಸಿಕೆ | ವರ್ಷ ಮೇಲ್ಪಟ್ಟ ೩,68,55,806 ಡೋಸ್‌ಗಳನ್ನು 
ನೀಡಲಾಗಿದೆ. (ಜಿಲ್ಲಾವಾರು ಸಂಪೂರ್ಣ | ನೀಡಲಾಗಿದೆ 
ಮಾಹಿತಿ ನೀಡುವುದು) 3,49,04,099 ಫಲಾನುಭವಿಗಳಿಗೆ 1ಸೇ ಡೋಸ್‌ ಮತ್ತು 
1,19,51,707 ಫಲಾನುಭವಿಗಳಿಗೆ 2ನೇ ಡೋಸ್‌ 
ನೀಡಲಾಗಿದೆ. (ಜಿಲ್ಲಾವಾರು ಮಾಹಿತಿಯನ್ನು 
ಅನಮುಬಂಧದಲ್ಲಿರಿಸಿದೆ) 
ಆ |ರಾಜ್ಯದ ಎಲ್ಲಾ ಜನರಿಗೆ ಅಂದಾಜು |* ದಿನಾ೦ಕ:09.09.2021ರ ಅಂತ್ಯಕ್ಕೆ ರಾಜ್ಯದಲ್ಲಿ 18 ವರ್ಷ 


ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಲಸಿಕೆ 
ನೀಡಲಾಗುವುದು: 


ಮೇಲ್ಪಟ್ಟ 4,68,55,806 ಡೋಸ್‌ಗಳನ್ನು ನೀಡಲಾಗಿದೆ. 
* 3,49,04,099 ಫಲಾಸುಭವಿಗಳಿಗೆ 1ನೇ ಡೋಸ್‌ ಮತ್ತು 


1,19,51,707 ಫಲಾನುಭವಿಗಳಿಗೆ 2ನೇ ಡೋಸ್‌ 
ನೀಡಲಾಗಿದೆ. 
* ರಾಜ್ಯದಲ್ಲಿ ಪ್ರತಿದಿನ 05-06 ಲಕ್ಷ ಲಸಿಕಾ ಡೋಸ್‌ 


ಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. 

* ಪ್ರತಿ ಬುಧವಾರದಂದು ಲಸಿಕಾ ಮೇಳವನ್ನು 
ನಡೆಸಲಾಗುತ್ತಿದೆ. 

* ರಾಜ್ಯಕೆ ಪ್ರತಿವಾರ 35 ರಿಂದ 40 ಲಕ್ಷ ಲಸಿಕಾ ಡೋಸ್‌ 
ಗಳು ಸರಬರಾಜಾದರೆ 03 ರಿಂದ 04 ತಿಂಗಳಲ್ಲಿ ಎಲ್ಲಾ 
ಜನರಿಗೆ ಎರಡೂ ಡೋಸ್‌ ಲಸಿಕೆಗಳನ್ನು 
ನೀಡಬಹುದಾಗಿದೆ 


ಲಸಿಕೆ ಅಭಾವದ ಕುರಿತು 
ಕೈಗೊಂಡ ಕ್ರಮಗಳಾವುವು? 


ಸರ್ಕಾರ 


ಲಸಿಕೆಯ ಅಭಾಪವತೆ ಹಾಗೂ ಲಸಿಕೆಗಳ ಹೆಚ್ಚುವರಿ 
ಸರಬರಾಜಿನ ಕುರಿತು ಸರ್ಕಾರದ ವತಿಯಿಂದ ಭಾರತ 
ಸರ್ಕಾರಕ್ಕೆ ನಿಯಮಿತವಾಗಿ ಪತ್ರಗಳನ್ನು 
ಬರೆಯಲಾಗಿದ್ದು, ಸದರಿ ಪತ್ರಗಳ ಕೋರಿಕೆಯನ್ವಯ 
ಭಾರತ ಸರ್ಕಾರದಿಂದ ಹೆಚ್ಚುವರಿ ಲಸಿಕೆಗಳ್ನು ಸರಬರಾಜು 
ಮಾಡಿದ್ದು, ಲಸಿಕಾಕರಣವನ್ನು ತೀವ್ರಗೊಳಿಸಲಾಗಿದೆ. 


ಸಂಖ್ಯೆ:ಆಕುಕ 96 ಎಸ್‌ಎ೦ಎಂ 2021 


ದ್‌ ) A 
pe 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


District wise coverage as on 09.09.2021 
Sl. No. District Ist dose coverage|2nd dose coverage | Total coverage 
Ll Bagatkot 904196 264397 1168593 
2 Bangalore Rural 568478 191908 760386 
3 Bangalore Urban 1104118 365424 1469542 
4 BBMP 72292198 3051523 10343721 
5 Belgaum 2530076 598587 3128663 
6 Bellary 32231075 421455 1652530 
7 Bidar 788957 257845 1046802 
8 Chamarajanagar 582354 161627 743981 
9 Chikamagalur 519298 223457 842755 
10 Chikkaballapur 720500 250530 971030 
pl Chitradurga 781978 351237 1133215 
12 Dakshina Kannada 1365512 460984 1826496 
13 Davanagere 795784 241542 1037326 
14 Dharwad 970221 276075 1246296 
15 Gadag 493920 189039 "682959 
16 Gulbarga 967580 270146 1237726 
17 Hassan 1005103 315097 1320200 
18 Haveri 812173 161257 973430 
19 Kodagu 340166 131726 471892 
20 Kolar 802616 313051 1115667 
21 Koppat 646805 213960 860765 
22 Mandya 1034570 320038 1354608 
23 Mysore 1774180 678146 2452326 
24 Raichur 751726 214908 966634 
25 Ramanagara 643459 266478 909937 
26 Shimoga 871087 295326 1166413 
27 Tumkur 1321947 417192 1739139 
28 Udupi 831323 322660 1153983 
29 Uttar Kannada 864901 277479 1142380 
30 Vijayapura 991707 268977 1260684 
31 Yadgir 496091 179636 675727 
32 Total 34904099 11951707 46855806 
ex of 
(AN 


